ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 12-03-2021 ಪ್ರಶ್ನೆ ಸಂಖ್ಯೆ: 933 (1140) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಡಾ. ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾಂಕ: 12-03-2021 
ಉತರಿಸುವ ಸಚಿವರು: ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ವಿಷಯ: ಪಂಚಾಯತ್‌ ಅಭಿವೃದ್ಧಿ ಅಧಿಕಾರಿ ಮತ್ತು ಸಹಾಯಕ ವಿರ್ದೇಶಕರ ಸೇವೆಯ ಕುರಿತು 


(ಅ) ಪಿ.ಡಿ.ಓ. ಗಳ ಜೀಷ್ಠತಾ ಪಟ್ಟಿಯನ್ನು ತಯಾರು ಮಾಡದಿರಲು ಕಾರಣವೇನು ; ಸದರಿ 
ಪಟ್ಟಿಯನ್ನು ಯಾವ ಅಧಿಕಾರಿ ತಯಾರು ಮಾಡಬೇಕಿತ್ತು, ಅವರ ಹೆಸರು ಮತ್ತು ಪದನಾಮ 
ತಿಳಿಸುವುದು; 


(ಆ) ಹಿಂದಿನ ಪಂಚಾಯತ್‌ ವಿಸ್ತರಣಾಧಿಕಾರಿಗಳಿಗೆ ?.0.೦...ವೃಂದದಲ್ಲಿ ವಿಲೀನಗೊಳಿಸಿದ 
ದಿನಾಂಕ ಮತ್ತು ಆದೇಶದ ಪ್ರತಿ ಹಾಗೂ .ಂ.೦.,ವೃಂದದಲ್ಲಿ ವಿಲೀನಗೊಳೆಸಿದ ಪಂಚಾಯತ್‌ 
ವಿಸ್ತರಣಾಧಿಕಾರಿಗಳ ಪಟ್ಟಿಯನ್ನು ಅವರ ಹೆಸರು, ಸೇವೆಗೆ ಸೇರಿದ ದಿನಾಂಕ ಸಹಿತ 
ನೀಡುವುದು; 


(ಇ) ಮಂಜೂರಾದನ.ಂ.೦. ಹುದ್ದೆಗಳು ಎಷ್ಟು ; ಅವುಗಳಲ್ಲಿ ಬಡಿ ಕೋಟಾ ಹುದ್ದೆಗಳು ಎಷ್ಟು ; 
ಪಂಚಾಯತ್‌ ವಿಸರಣಾಧಿಕಾರಿಗಳಿಗೆ ಯಾವ ಕೋಟಾದಡಿಯಲ್ಲಿ ನ.೦.೦. ಹುದ್ದೆಯಲ್ಲಿ 
ವಿಲೀನಗೊಳಿಸಲಾಗಿದೆ ಮತ್ತು ಪಂಚಾಯತ್‌ ವಿಸರಣಾಧಿಕಾರಿಗಳನ್ನು ?.೦.೦. ವೃಂದದಲ್ಲಿ 
ಸೇರಿಸುವ ಸರ್ಕಾರಿ ಆದೇಶದ ಪ್ರತಿ ನೀಡುವುದು; 


(ಈ) ಒಟ್ಟಿ ಮಂಜೂರಾದ ಸಹಾಯಕ ನಿರ್ದೇಶಕರ ಹುದ್ದೆಗಳ ಸಂಖ್ಯೆ ಎಷ್ಟು ; ಇದರಲ್ಲಿ 
ಖಾಲಿ ಇರುವ ಹುದೆಗಳು ಎಷ್ಟು ; ಪ್ರಸ್ತುತ ಕಾರ್ಯ ನಿರ್ವಹಿಸುತ್ತಿರುವ ಸಹಾಯಕ 
ನಿರ್ದೇಶಕರ ಪಟ್ಟಿಯನ್ನು ಜೀಷ್ಠತಾ ಕ್ರಮದಲ್ಲಿ ಅವರು ಪಡೆದ ಅಂಕಗಳ ಸಹಿತ 
ನೀಡುವುದು; 


(ಉ) ಹೆಚ್ಚುವರಿ ಸಹಾಯಕ ನಿರ್ದೇಶಕರ ಹುದ್ದೆಗಳನ್ನು ಸೃಜನೆ ಮಾಡುವ ಪ್ರಸ್ತಾವನೆಯು 
ಸರ್ಕಾರದ ಮುಂದಿದೆಯೇ ; ಇದ್ದರೆ ಸದರಿ ಪ್ರಸ್ತಾವನೆಯು ಯಾವ ಹಂತದಲ್ಲಿದೆ ಮತ್ತು ಎಷ್ಟು 
ಹುದ್ದೆಗಳನ್ನು ಸೃಜನೆ ಮಾಡಲಾಗಿದೆ; (ಆದೇಶದ ಪ್ರತಿ ನೀಡುವುದು) 


(ಊ) ಕಳೆದ 10 ವರ್ಷಗಳಲ್ಲಿ ಬೇರೆ ಇಲಾಖೆಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಇಲಾಖೆಗೆ ಎಷ್ಟು ಅಧಿಕಾರಿಗಳನ್ನು ಶಾಶ್ವತವಾಗಿ ವಿಲೀನಗೊಳಿಸಲಾಗಿದೆ? 
(ಅಧಿಕಾರಿಯ ಹೆಸರು, ಹುದ್ದೆ ಮತ್ತು ಮೂಲ ಇಲಾಖೆ ಹಾಗೂ ವೇತನ ಶ್ರೇಣಿ ಸಹಿತ ವಿವರ 
ನೀಡುವುದು) 


